KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮಾರ್ಚ್ ೧೧, ೨೦೧೦ ( ಫಾಲ್ಗುಣ ೨೦ , ಶಕ ವರ್ಷ ೧೯೩೧)| ಸಂಚಿಕೆ ೧೦ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ 

ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ: ಎಲ್ಎಕ್ಯೂಎಸ್ ಆರ್ :9 / 09 -10 
ರಾಮನಗರ ಜಿಲ್ಲೆ, ರಾಮನಗರ ಇವರ ಪತ್ರದ ಕ್ರಮಾಂಕ: ಎಲ್ಎಕ್ಯೂಎಸ್‌ಆ‌:9 /09 - 10 ದಿ:24.08.09 ರಲ್ಲಿ 
ಬೆಂಗಳೂರು- ಹಾಸನ ನಡುವೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕಾಗಿ ಮಾಗಡಿ ತಾಲ್ಲೂಕು, ಸೋಲೂರು ಮತ್ತು ಎಣ್ಣೆಗೆರೆ ಗ್ರಾಮದ 
ಹಲವು ಸರ್ವೆ ನಂ . ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ -6, 
ಪುಟದ ಸಂಖ್ಯೆ 1074ರ ದಿ: 08 .10. 09ರಂದು ಪ್ರಕಟಿಸಿರುತ್ತದೆ. ಈ ಜಮೀನುಗಳನ್ನು ಭೂಸ್ವಾಧೀನ ಕಾಯ್ದೆ ಕಲಂ 17(1)( 4) ರ 
ಅಡಿಯಲ್ಲಿ ತುರ್ತು ವಿಧಿ ಬಳಸಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಸರ್ಕಾರದ ಆದೇಶದ ಸಂಖ್ಯೆ 
ಕಂಇ:12 /ಭೂಸ್ತಾಗ್ರ:2009 , ದಿ: 27 .08.09ರಂದು ಆದೇಶಿಸಿರುವುದರಿಂದ ಸದರಿ ಅಧಿಸೂಚನೆಯನ್ನು ಈ ಕೆಳಕಂಡಂತೆ 
ಓದಿಕೊಳ್ಳುವುದು. 

ಅನುಸೂಚಿ 
ಜಿಲ್ಲೆ : ರಾಮನಗರ ತಾಲ್ಲೂಕು: ಮಾಗಡಿ ಹೋಬಳಿ:ಸೋಲೂರು ಗ್ರಾಮ : 

ಸೋಲೂರು, ಎಣ್ಣೆಗೆರೆ 
ಅಧಿಸೂಚನೆ ಹೊರಡಿಸಿರುವುದು 

ಅಧಿಸೂಚನೆಯನ್ನು ಓದಿಕೊಳ್ಳುವುದು 
ಸಂ . 
1 | ಭೂ ಆರ್ಜನೆ ಅಧಿನಿಯಮ 4 (1) ನೇ | ಭೂಸ್ವಾಧೀನ ಕಾಯ್ದೆ ಕಲಂ4(1) ಮತ್ತು 17( 4) ರ ತುರ್ತು 

ಪ್ರಕರಣದ ಮೇರೆಗಿನ ಅಧಿಸೂಚನೆ | ವಿಧಿಯಡಿಯಲ್ಲಿನ ಅಧಿಸೂಚನೆಯಂತೆ ಸದರಿ ಕಾಯ್ದೆಯ ಕಲಂ 
ಹೊರಡಿಸಿರುತ್ತದೆ. 

4 ( 2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳಿಗೆ ನೀಡಿದೆ. 

ಜಿಲ್ಲಾಧಿಕಾರಿಗಳು 
ಪಿ . ಆರ್. 71 

ರಾಮನಗರ ಜಿಲ್ಲೆ, ರಾಮನಗರ 


( ೪೧೭ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂ . ಇ. 96 ಭೂಸ್ವಾತು 2009 , ದಿನಾಂಕ: 7ನೇ ಜನವರಿ 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೀರನಕಲ್ಲು ಮಜರೆ ಗುಂಡಹನುಮಂತರಾಯನಪಾಳ್ಯದ ಸರ್ಕಾರಿ ರಸ್ತೆಯಿಂದ 
ಪಶ್ಚಿಮ ಭಾಗದ ಹಿಡುವಳಿ ಜಮೀನುಗಳಿಗೆ ಹಾಗೂ ಅಲ್ಲಿರುವ ವಾಸದ ಮನೆಗಳಿಗೆ ತಿರುಗಾಡಲು ರಸ್ತೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ 
ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್ಎಕ್ಯೂ : ಎಸ್‌ಆರ್: 97/04 - 05 ದಿನಾಂಕ: 5.2.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ; 

ಮತ್ತು ಕರ್ನಾಟಕ ಕಾಯ್ದೆ 33 :1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ 5 - ಎ ಪ್ರಕರಣದ ( 2) ನೇ ಉಪ- ಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ 
ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು 

ಹೋಬಳಿ: ಕಸಬಾ 

ಗ್ರಾಮ : ಬೀರನಕಲ್ಲು 
ಖಾತೆದಾರರ ಹೆಸರು ಅನುಭವದಾರರ ಸ. ನಂ . | ತರಹ 

ಚಕ್ಕುಬಂದಿ 

| ಭೂಸ್ವಾಧೀನದ | ಆಕಾರ 
ಹೆಸರು 

ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ವಿಸ್ತೀರ್ಣ ರೂ - ಪೈ 
ಜಿ.ಎಸ್. ರಾಜಣ್ಣ ಬಿನ್ ಜಿ . ಎಸ್ . ರಾಜಣ್ಣ, 

| 78/l | ಖುಷ್ಠಿ | 

78 / 3 

ಸ . ನಂ . 78 ರ | ಸ. ನಂ . 770 ರ - 0 - 03 72 10- 09 | 
ಸಂಜೀವಪ್ಪ, ರಾಮಚಂದ್ರಯ್ಯ ರಾಮಚಂದ್ರಯ್ಯ 

ಜಮೀನು ಉಳಿಕೆ ಜಮೀನು | ಉಳಿಕೆ ಜಮೀನು 
ಬಿನ್ ಸಂಜೀವಪ್ಪ 
ಗಿರಿಜಮ್ಮ ಕೋಂ ಬೋರಣ್ಣ ಗಿರಿಜಮ್ಮ 

| ಖುಷಿ ಸ . ನಂ . | ಸ . ನಂ . 78 /3 ರ ಸ . ನಂ . 78 /3 ರ | ಸ. ನಂ . 77 /222 0 - 05 | 0 - 14 
78 ರ ಖಾಸಗಿ 

ಉಳಿಕೆ 

ಹಾಗೂ 77 /2 ರ 
ಜಮೀನು | ಹಿಡುವಳಿ 

| ಉಳಿಕೆ ಜಮೀನು 
ಲಕ್ಷ್ಮೀನಾರಾಯಣ ಬಿನ್ ಲಕ್ಷ್ಮೀನಾರಾಯಣ, 1 774 ಖುಷ್ಟಿ | 

ಸ . ನಂ . ಸ. ನಂ . 78 / ಸ. ನಂ . 77 ರ 10- 04 1 | 0 - 11 | 

| 
ಓಬಳನರಸಪ್ಪ, ನರಸಿಂಹಮೂರ್ತಿ 

77/2ಬಿ2 ರ ಮತ್ತು 8 /3ರ ಉಳಿಕೆ ಜಮೀನು 
ನರಸಿಂಹಮೂರ್ತಿ ಬಿನ್ ಬಿನ್ ಓಬಳನರಸಯ್ಯ 

ಉಳಿಕೆ ಉಳಿಕೆ ಜಮೀನು 
ಓಬಳನರಸಪ್ಪ 

ಜಮೀನು 


ಸಂ . 


ಸೆ 


ಸಂ . 


ಒಟ್ಟು 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೧೧ , ೨೦೧೦ 

೪೧೯ 
ಖಾತೆದಾರರ ಹೆಸರು ಅನುಭವದಾರರ ಸ . ನಂ . | ತರಹ 

ಚಕ್ಕುಬಂದಿ 

| ಭೂಸ್ವಾಧೀನದ | ಆಕಾರ 
ಹೆಸರು ಪೂರ್ವ | ಪಶ್ಚಿಮ | ಉತ್ತರ 

ದಕ್ಷಿಣ | ವಿಸ್ತೀರ್ಣ ರೂ - ಪೈ 
4 . ನಾಗಪ್ಪ ಬಿನ್ ಚಿಕ್ಕಣ್ಣ 

ನಾಗಪ್ಪ 77 /2ಬಿ2 | ಖುಷಿ | 77ರ ಖಾಸಗಿ ಸ . ನಂ . 78 / 3 ರ ಸ. ನಂ . 77 /2ಬಿ2 ರ 0 - 03 0 - 08 
ಜಮೀನು ಹಿಡುವಳಿ ಜಮೀನು 

ಜಮೀನು 
ಉಳಿಕೆ 
ಜಮೀನು 

- 0 - 16 | 0 - 42 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಪಿ .ಆರ್. 66 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂ . ಇ. 61 ಭೂಸ್ವಾತು 2009, ದಿನಾಂಕ : 24ನೇ ಡಿಸೆಂಬರ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ -4 ರಿಂದ ಸಿದ್ದಗಂಗಾಮಠದವರೆಗೆ ರಾಜ್ಯ ಹೆದ್ದಾರಿ- 94 
ಬಾಗೆಪಲ್ಲಿ ಹಲಗೂರು ರಸ್ತೆ ಆಗಲೀಕರಣಕ್ಕಾಗಿ ಲೋಕೋಪಯೋಗಿ ಇಲಾಖೆಯವರಿಗೆ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ 
ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ : ಎಲ್ಎಕ್ಯೂ : ಎಸ್‌ಆರ್‌: 35 /2008- 09 ದಿನಾಂಕ: 20 .11.2008 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ; 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ 1) 5 - ಎ ಪ್ರಕರಣದ ( 2) ನೇ ಉಪ- ಪ್ರಕರಣದ 
ಮತ್ತು 6( ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ 
ಸದರಿ ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 


ಗ್ರಾಮ : ಕ್ಯಾತ್ಸಂದ್ರ 
ಭೂಸ್ವಾಧೀನದ | ಆಕಾರ 
ವಿಸ್ತೀರ್ಣ 

ರೂ - ಪೈ 
0 - 03 | 0 - 09 


ದಕ್ಷಿಣ 
ಸ . ನಂ . 51 /2 


* 


ರ 


0 - 03 / 


0 -10 


೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 

ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು 

ಹೋಬಳಿ:ಊರ್ಡಿಗೆರೆ 
ಖಾತೆದಾರರ ಹೆಸರು ಅನುಭವದಾರರ ಸ . ನಂ . 

ತರಹ 

ಚಕ್ಕುಬಂದಿ 
ಸಂ . ಹೆಸರು 

ಪೂರ್ವ ಪಶ್ಚಿಮ ಉತ್ತರ 
1. ಸಿದ್ದಗಂಗಾ ರೆಸಿಡೆನ್ಸಿಯಲ್ 

52 

ರಸ್ತೆ | ಉಳಿಕೆ ರಸ್ತೆ 
ಹೈಸ್ಕೂಲ್, ಆಟದ ಮೈದಾನ 
2. ಸಿದ್ದಗಂಗಾ ರೆಸಿಡೆನ್ಸಿಯಲ್ 

52 /3 | ಖುಷಿ 

ಉಳಿಕೆ 

ಸಿದ್ದಗಂಗಾಮಠ 
ಹೈಸ್ಕೂಲ್, ಆಟದ ಮೈದಾನ 

ಗ್ರಾಮದ ಗಡಿ 
ಶ್ರೀ ಶ್ರೀ ಶ್ರೀ ಶಿವಕುಮಾರ ಶ್ರೀ ಶ್ರೀ ಶ್ರೀ 

51 / 2 * ಖುಷ್ಠಿ 

| ಸ . ನಂ .52 
ಸ್ವಾಮಿಗಳು 

ಶಿವಕುಮಾರ 

ಸ್ವಾಮಿಗಳು 
4. ಶ್ರೀ ಶ್ರೀ ಶ್ರೀ ಶಿವಕುಮಾರ ಶ್ರೀ ಶ್ರೀ ಶ್ರೀ 

ಭಾಗಾಯ್ತು 

| ಸ . ನಂ . 51 / 2 
ಸ್ವಾಮಿಗಳು 

ಶಿವಕುಮಾರ 

ಸ್ವಾಮಿಗಳು 
5. | ಕೆ.ಎನ್. ಗೋಪಾಲ್ ಬಿನ್ | 

- 64 | ಖುಷ್ಠಿ | ರಸ್ತೆ | ಉಳಿಕೆ ( ರೈಲ್ವೇ ರಸ್ತೆ 
ಕೆ. ಎಲ್. ನರಸಿಂಹಯ್ಯ 
6. ಕೆ.ಹೆಚ್. ರಾಮಚಂದ್ರ 

ಖಾತಾ ನಂ . ಅಂಗಡಿ 

ಉಳಿಕೆ | ಖಾತಾ ನಂ . 
809 / 646 

266 / 431 / 650 


ಸ್ತೆ 


ಸ . ನಂ . 49 


0 - 03 12 


| | 


0 -10 


49 


ಸ್ತೆ 


27 


0 - 08 


| 


0 - 24 


ರಸ್ತೆ 


0 - 01 / 


0 - 04 


| 


ರಸ್ತೆ | 


ರಾ . ಹೆದ್ದಾರಿ - 4 | 1225 ಚ.ಅಡಿ 


ಕಟ್ಟಡ 


ಎಂ . ಆರ್ . 


736 ಚ.ಅಡಿ 


ಲಕ್ಷ್ಮೀನಾರಾಯಣಪ್ಪ 


ಖಾತಾ ನಂ . 
266 / 431/ 650 


ಅಂಗಡಿ | ರಸ್ತೆ | ಉಳಿಕೆ | ಖಾತಾ ನಂ . | ಖಾತಾ ನಂ . 
ಕಟ್ಟಡ 

2152 / 241 - 242 / | 809 /649 

651 
ಅಂಗಡಿ | ರಸ್ತೆ | ಉಳಿಕೆ ದೇವಸ್ಥಾನ ಖಾತಾ ನಂ . 
ಕಟ್ಟಡ 

2666 / 431 /650 
( ಆರ್‌ಸಿಸಿ) 


540 ಚ . ಅಡಿ 


8. | ಡಿ. ಸಿ. ಸತ್ಯವತಿ ಕೋಂ 

ಅಪ್ಪಾಜಿ 


ಖಾತಾ ನಂ . 
2152 /241 
242 / 651 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೧, ೨೦೧೦ 


೪೨೧. 


ಖಾತೆದಾರರ ಹೆಸರು 


ಸ. ನಂ . 


ಅನುಭವದಾರರ 

ಹೆಸರು 


ಆಕಾರ 
ರೂ - ಪೈ 


ಸಂ . 


ತರಹ 

ಚಕ್ಕುಬಂದಿ 
ಪೂರ್ವ ಪಶ್ಚಿಮ | ಉತ್ತರ 
ದೇವಸ್ಥಾನ | ರಸ್ತೆ | ಉಳಿಕೆ | ಸಂ 
(ಗ್ರಾಮಠಾಣ) 


ಭೂಸ್ವಾಧೀನದ 

ವಿಸ್ತೀರ್ಣ 
942 ಚ. ಅಡಿ 


9. ದೇವಸ್ಥಾನ 


ದಕ್ಷಿಣ 
| ಖಾತಾ ನಂ . 
2152 /241 
242 /651 


ಶನಿದೇವರ 
ದೇವಸ್ಥಾನ 


10 . 


ಉಳಿಕೆ 


| ಸಂತೆ ಮೈದಾನ 


| 


1265 ಚ . ಅಡಿ 


ಶ್ರೀ ಶ್ರೀ ಶ್ರೀ 
ಶಿವಕುಮಾರಸ್ವಾಮಿಗಳು 


ಖಾತಾ ನಂ . 
1505 / 814 


ಖಾತಾ ನಂ . 
263 / 417 - 429 / 
817 
ಖಾತಾ ನಂ . 
263ಎ/ 417 - 7 


ಕಟ್ಟಡ) ಕಟ್ಟಡ 

ಆರ್‌ಸಿಸಿ 
ಅಂಗಡಿ 
ಕಟ್ಟಡ 
( ಆರ್‌ಸಿಸಿ) 


ಉಳಿಕೆ 


ಖಾತಾ ನಂ . 
263 / 417 
429 / 817 


790 ಚ. ಅಡಿ 


ಖಾತಾ ನಂ . 
15057814 


11. ಗಂಗಮ್ಮ ಕೋ ಸಿದ್ದಮಲ್ಲಯ್ಯ | ಕೆ.ಎಸ್. 

ರಾಜಶೇಖರಯ್ಯ 
ಬಿನ್ ಲೇಟ್ 

ಸಿದ್ದಮಲ್ಲಯ್ಯ 
12 . | ಕೆ. ಎಸ್ . ಪ್ರಕಾಶ್ ಮೂರ್ತಿ 

ಮತ್ತು ಕೆ.ಸಿ. ಸಿದ್ದರಾಜು 


490 ಚ . ಅಡಿ 


ಖಾತಾ ನಂ . 
2650193 


13. ರುದ್ರಾಣಮ್ಮ 


| 


352 . 5 ಚ. ಅಡಿ 


ಖಾತಾ ನಂ . 
264 /426/ 819 


# 


ರಾ . ಹೆದ್ದಾರಿ -4 | 644 ಚ.ಅಡಿ 


ಖಾತಾ ನಂ . ಅಂಗಡಿ 

ಉಳಿಕೆ 

ಖಾತಾ ನಂ . 
263ಎ / 417 - 7 ಕಟ್ಟಡ 

263/417 - 429 / 
( ಆರ್‌ಸಿಸಿ) 

817 
ಖಾತಾ ನಂ . ಆರ್‌ಸಿಸಿ . | ಉಳಿಕೆ | ರಸ್ತೆ ಖಾತಾ ನಂ . 
2650193 ( ಅಂಗಡಿ) 

263ಎ / 417 - 7 
ಕಟ್ಟಡ 
ಖಾತಾ ನಂ . | ( ಹೆಂಚಿನ ಉಳಿಕೆ 

| ಖಾತಾ ನಂ . 
264 /426/ 819 | ಮನೆ) ಕಟ್ಟಡ 

2650193 
ಖಾತಾ ನಂ . ಆರ್‌ಸಿಸಿ | ರಸ್ತೆ | ಉಳಿಕೆ ರೈಲ್ವೇ ರಸ್ತೆ 
75441596 ಕಟ್ಟಡಗಳು 

ಅಂಗಡಿ 
ಖಾಲಿ ಜಾಗ 

ಉಳಿಕೆ | ಖಾತಾ ನಂ . 
ದೇವಸ್ಥಾನ 

7544 596 
( ಗ್ರಾಮಠಾಣ) 


14 . | ಗಂಗಮ್ಮ ಕೋಂ ಎ. ಡಿ . 

ತಿಮ್ಮಯ್ಯ 
15. ಕೆ.ಎನ್. ಗೋಪಾಲ್ ಬಿನ್ 

ಕೆ.ಎಲ್. ನರಸಿಂಹಯ್ಯ 


ಸಂತೆ ಮೈದಾನ | 2330 ಚ.ಅಡಿ | 


ಸೆ 


11480 ಚ. ಅಡಿ 


16 . ಸಂತೆ ಮೈದಾನ ಮತ್ತು 

ದೇವಸ್ಥಾನ 


| ಸಂತೆ ಮೈದಾನ | 
ಮತ್ತು ದೇವಸ್ಥಾನ 
( ಗುಂಡಾಲಮ್ಮ ) 


೪೨೨ ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವದಾರರ ಸ. ನಂ . 

ತರಹ 

ಚಕ್ಕುಬಂದಿ 
ಸಂ . ಹೆಸರು 

ಪೂರ್ವ | ಪಶ್ಚಿಮ ಉತ್ತರ 
17. | ಸಂತೆ ಮೈದಾನ 

ಖಾಲಿ ಜಾಗ | ಉಳಿಕೆ | ರಸ್ತೆ ರೈಲ್ವೇ ರಸ್ತೆ 

( ಗ್ರಾಮಠಾಣ) 
ಒಟ್ಟು 


ದಕ್ಷಿಣ 
ಖಾತಾ ನಂ . 
1505/ 814 


ಭೂಸ್ವಾಧೀನದ ಆಕಾರ 
- ವಿಸ್ತೀರ್ಣ ( ರೂ - ಪೆ. 
9180 ಚ . ಅಡಿ 


0 - 11²) : ಖ 
0 - 08 ಭಾ 
29974.5 

ಚ .ಅಡಿ 


ಘೋಷ್ಟಾರೆ 


ಖುಷಿ 


ಒಟ್ಟು 


ಎ - ಗುಂ 
0 - 11 12 


ಭಾಗಾಯ್ತು 
ಎ - ಗುಂ 
0 - 08 | 


ನಿವೇಶನ 
ಚ . ಅಡಿ 29974.5 10- 11 1 / 2 ಖಿ 

0 - 08 ಭಾ 
29974 .5 ಚ. ಅಡಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್ . 67 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಭೂ ಆರ್ಜನೆ ಅಧಿನಿಯಮ 4(1) ರ ಪ್ರಕರಣದ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ: ಎಲ್ಎಕ್ಯೂ :ಎಸ್ ಆರ್:61/09 - 10, ಚಿತ್ರದುರ್ಗ , ದಿನಾಂಕ: 16ನೇ ಜನವರಿ 2010 
ಇದರ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹಿರಿಯೂರು ತಾಲ್ಲೂಕು ಐಮಂಗಲ ಹೋಬಳಿ ಕಂದಿಕೆರೆ ಗ್ರಾಮದ 
ಹೊಸಕೆರೆ ನೀರು ಮುಳುಗಡೆಯಾಗಿರುವ ಜಮೀನುಗಳನ್ನು ಸಾರ್ವಜನಿಕ ಉಪಯೋಗದ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ: 

ಕರ್ನಾಟಕ ಅಧಿನಿಯಮದ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894 ರ 1) ರ 4ನೇ ಪ್ರಕರಣದ (1) ನೇ 
ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

೪೨೩ 
4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಆರ್ಜನೆ ಅಧಿಕಾರಿ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 
ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ 
ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ 30 ದಿನಗಳ ಒಳಗಾಗಿ 
ಕರ್ನಾಟಕ ಅಧಿನಿಯಮ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ 3( ಸಿ) ಪ್ರಕರಣದ ಮೇರೆಗೆ, ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಸಹಾಯಕ ಕಮೀಷನರ್ ಮತ್ತು ಭೂ ಸ್ವಾಧೀನಾಧಿಕಾರಿಗಳು , ಚಿತ್ರದುರ್ಗ ಉಪವಿಭಾಗ , ಚಿತ್ರದುರ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

- ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ 
ದಿನಾಂಕದ ನಂತರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಅನುಮತಿಯಿಲ್ಲದೆ ಮಾರಾಟ , ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 
ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ ( ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪವಿಭಾಗಾಧಿಕಾರಿಗಳು ಮತ್ತು ಭೂ ಸ್ವಾಧೀನಾಧಿಕಾರಿ , ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಕೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು 

ಹೋಬಳಿ: ಐಮಂಗಲ 

ಗ್ರಾಮ : ಕಂದಿಕೆರೆ 
ವಿವರಣೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ | ತರಹ 

ಚಕ್ಕುಬಂದಿ 

ಅಗತ್ಯವಾದ ಮೌಲ್ಯ 
ಸಂ . | ಯೊಂದಿಗೆ ಕ್ರಮ | ಗೇಣಿದಾರರ ಅಥವಾ ಹಿತಾಸಕ್ತಿ 

ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ಅಂದಾಜು | ನಿರ್ಧರಣೆ 
ಸಂಖ್ಯೆ ಅಥವಾ ಹೊಂದಿರುವ ವ್ಯಕ್ತಿಯ ಹೆಸರು 

ವಿಸ್ತೀರ್ಣ 

ಆಕಾರ 
ನಿವೇಶನ ಸಂಖ್ಯೆ 

( ಎ - ಗು ) | ( ರೂ . ವೈ ) 
ಆರ್. ಮನೋಹರ ಮೂರ್ತಿ ಆರ್ . ಮನೋಹರ ( 165 /6ಎ | 2 - 32 | ಗೂಡೂರ | ಲಾ ಲಾ ಲಾ 2 - 32 | 1.50 
ಬಿನ್ ಸಿ. ರಾಜಶೇಖರಪ್ಪ ಮೂರ್ತಿ ಬಿನ್ 

ನಂ .166 | ನಂ .6ಬಿ . ನಂ .167 , 
ಆರ್. ಪ್ರಕಾಶ ಬಿನ್ ಸಿ. ರಾಜಶೇಖರಪ್ಪ 

169 
ರಾಜಶೇಖರಪ್ಪ 

ಆರ್. ಪ್ರಕಾಶ ಬಿನ್ 
ಆರ್ . ರವೀಂದ್ರರಾಜು ಬಿನ್ ರಾಜಶೇಖರಪ್ಪ 
ರಾಜಶೇಖರಪ್ಪ 

ಆರ್. ರವೀಂದ್ರರಾಜು 
ಬಿನ್ ರಾಜಶೇಖರಪ್ಪ 


ನಂ . 


೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ವಿವರಣೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ, 

ತರಹ ಚಕ್ಕುಬಂದಿ 

ಅಗತ್ಯವಾದ ಮೌಲ್ಯ 
ಸಂ . | ಯೊಂದಿಗೆ ಕ್ರಮ ಗೇಣಿದಾರರ ಅಥವಾ ಹಿತಾಸಕ್ತಿ 

ನಂ . ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 

ಅಂದಾಜು | ನಿರ್ಧರಣೆ 
ಸಂಖ್ಯೆ ಅಥವಾ ಹೊಂದಿರುವ ವ್ಯಕ್ತಿಯ ಹೆಸರು 

ವಿಸ್ತೀರ್ಣ ಆಕಾರ 
ನಿವೇಶನ ಸಂಖ್ಯೆ 

( ಎ - ಗು ) | ( ರೂ . ವೈ ) 
ಆರ್. ಮನೋಹರ ಮೂರ್ತಿ ಆರ್. ಮನೋಹರ 165/ 6ಬಿ | 0 - 32 | ಲಾ ನಂ .162 | ಲಾ ನಂ . | ಲಾ ನಂ . | ಲಾ ನಂ . | 0 - 32 | 0 - 41 
ಬಿನ್ ಸಿ. ರಾಜಶೇಖರಪ್ಪ ಮೂರ್ತಿ ಬಿನ್ 

ಮತ್ತು 166 | 5 | 6ಎ 
ಆರ್. ಪ್ರಕಾಶ ಬಿನ್ ಸಿ. ರಾಜಶೇಖರಪ್ಪ 

ಗೂಡೂರ 
ರಾಜಶೇಖರಪ್ಪ ಆರ್. ಪ್ರಕಾಶ ಬಿನ್ 

ಹಳ್ಳಿ ರಸ್ತೆ 
ಆರ್. ರವೀಂದ್ರರಾಜು ಬಿನ್ 

ರಾಜಶೇಖರಪ್ಪ 
ರಾಜಶೇಖರಪ್ಪ 

ಆರ್. ರವೀಂದ್ರರಾಜು 

ಬಿನ್ ರಾಜಶೇಖರಪ್ಪ 
ಜುಮಾ 

3 - 24 

ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

- ಭೂ ಸ್ವಾಧೀನ ಕಾಯಿದೆ ಕಲಂ 4(1) ರನ್ವಯ ಘೋಷಣೆ 

ಸಂಖ್ಯೆ: ಎಲ್ಎಕ್ಯೂಎಸ್‌ಆ‌:61 /2009 - 10 , ಚಿತ್ರದುರ್ಗ, ದಿನಾಂಕ: 16ನೇ ಜನವರಿ 2010 
ಈ ಪ್ರಕಾರ ಹಿರಿಯೂರು ತಾಲ್ಲೂಕು ಐಮಂಗಲ ಹೋಬಳಿಯ ಗೂಡೂರಹಳ್ಳಿ ಹೊಸಕೆರೆ ನೀರು ಮುಳುಗಡೆಯಾದ ಕಂದಿಕೆರೆ ಗ್ರಾಮದ ಕೆಳಕಂಡ ಜಮೀನುಗಳನ್ನು ಸಾರ್ವಜನಿಕ 
ಉದ್ದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳುವುದು ಅಗತ್ಯವಾಗಿ ಬೇಕಾಗಿರುವುದರಿಂದ ಭೂ ಸ್ವಾಧೀನಪಡಿಸಿಕೊಂಡಿದೆ. 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಹಿರಿಯೂರು ಹೋಬಳಿ : ಐಮಂಗಲ 

ಗ್ರಾಮ : ಕಂದಿಕೆರೆ 
ಕ್ರಮ | ಸರ್ವೆ ನಂ . ಖಾತೆದಾರರ ಹೆಸರು / ಅನುಭವದಾರರ ಹೆಸರು 

ತರಹ ವಿಸ್ತೀರ್ಣ ಆಕಾರ 

( ಎ - ಗು ) 
165 /6ಎ | ಆರ್‌. ಮನೋಹರ ಮೂರ್ತಿ ಬಿನ್ ಸಿ. ರಾಜಶೇಖರಪ್ಪ ಆರ್ . ಪ್ರಕಾಶ ಬಿನ್ ಖುಷ್ಠಿ 2 - 32 

1 - 50 
ರಾಜಶೇಖರಪ್ಪ ಆರ್ . ರವೀಂದ್ರರಾಜು ಬಿನ್ ರಾಜಶೇಖರಪ್ಪ 
165 /6ಬಿ ಆರ್. ಮನೋಹರ ಮೂರ್ತಿ ಬಿನ್ ಸಿ. ರಾಜಶೇಖರಪ್ಪ ಆರ್. ಪ್ರಕಾಶ ಬಿನ್ 

0 - 32 

0 - 41 
ರಾಜಶೇಖರಪ್ಪ ಆರ್. ರವೀಂದ್ರರಾಜು ಬಿನ್ ರಾಜಶೇಖರಪ್ಪ 

ಒಟ್ಟು | 

3 - 24 
ಪಿ . ಆರ್‌ . 68 

ಜಿಲ್ಲಾಧಿಕಾರಿ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಸಂಖ್ಯೆ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

೪೨೫ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಂತಿಮ ಅಧಿಸೂಚನೆ 
ನಂ . ಕೆ.ಎಸ್. ಎ . : ಸಿ. ಆ‌ : 17 / 94 - 95 , ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್ 2010 
ನಂ .ಕೆ.ಎಸ್.ಎ:ಸಿ. ಆ‌ : 17 / 94 -95, ದಿನಾಂಕ: 17.8.1994 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು ನಗರ ಶೇಷಾದ್ರಿಪುರಂ 
ಆಂಜನೇಯ ಬ್ಲಾಕ್ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ನಿರ್ಮೂಲನೆ ಮತ್ತು ಅಭಿವೃದ್ದಿ) ಕಾಯ್ದೆ 1973 
ರ ಸೆಕ್ಷನ್ 3 ರಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. ಸದರಿ ಪ್ರಾರಂಭಿಕ ಅಧಿಸೂಚನೆಗೆ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಅವುಗಳನ್ನು ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ ರವರ ನ್ಯಾಯಾಲಯದಲ್ಲಿ ಪ್ರಕರಣ ಸಂಖ್ಯೆ ಕೆ.ಎಸ್.ಎ:ಸಿ.ಆರ್‌: 17 /94 - 95 ಮತ್ತು 36 /06 - 07 ರಂತೆ 
ಪ್ರಕರಣ ನಡೆದು ದಿನಾಂಕ: 16 .2.2010 ರದು ಹೊರಡಿಸಿದ ಆದೇಶದಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಿ, ಅಂತಿಮ 
ಅಧಿಸೂಚನೆಯನ್ನು ಹೊರಡಿಸಲು ಆದೇಶವಾಗಿರುತ್ತದೆ. 

* ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ , ಬೆಂಗಳೂರು ಇವರು ಮೇಲ್ಕಂಡ ಕೊಳಚೆ 
ಪ್ರದೇಶವನ್ನು ಮಂಡಳಿ ಕಾಯ್ದೆ ಅಧಿನಿಯಮ 3 ರಂತೆ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ 
ವರದಿ ಸಲ್ಲಿಸಿರುತ್ತಾರೆ. 

- ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ತಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ , ಚರಂಡಿ 
ಇತ್ಯಾದಿ ಮೂಲಭೂತ ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು ಅಭಿವೃದ್ಧಿ 
ಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973ರ ಸೆಕ್ಷನ್ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್ ನಲ್ಲಿ ನಮೂದಿಸಿರುವ ಪ್ರದೇಶವನ್ನು 
ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

ಷೆಡ್ಯೂಲ್ 
ಬೆಂಗಳೂರು ನಗರದ ಪರಿಮಿತಿಯಲ್ಲಿರುವ ಶೇಷಾದ್ರಿಪುರಂ ಆಂಜನೇಯ ಬ್ಲಾಕ್ ಕೊಳಚೆ ಪ್ರದೇಶದ ಚಕ್ಕುಬಂದಿ 
ಹಾಗೂ ಹದ್ದುಬಸ್ತು ತಃಖ್ಯೆ . 
ಕ್ರ. | ಕೊಳಚೆ ಪ್ರದೇಶದ | ಮಾಲೀಕರ | ಸರ್ವೆ ನಂ . | ವಿಸ್ತೀರ್ಣ 

ಚೆಕ್ಕುಬಂದಿಗಳು 
ಸಂ . ಹೆಸರು ಮತ್ತು ಸ್ಥಳ | ಹೆಸರು 

ಎ : ಗುಂ . 

ಪೂರ್ವ | ಪಶ್ಚಿಮ | ಉತ್ತರ || ದಕ್ಷಿಣ 
ಶೇಷಾದ್ರಿಪುರಂ ಕೋಡಿ 10 CTS 2663 ಎರಡನೇ ಹಳ್ಳ | ರಸ್ತೆ ಖಾಸಗಿ 
ಆಂಜನೇಯ ಬ್ಲಾಕ್ | ಆಂಜನೇಯ _ No.1282 
ಕೊಳಚೆ ಪ್ರದೇಶ | ಸ್ವಾಮಿ 

( ಸಿಟಿಎಸ್ 
ದೇವಸ್ಥಾನ ನಂ.114 ಚಾಲ್ಲಿ 
ನಂ .333 ) 

ಎಂ .ಕೆ. ಅಯ್ಯಪ್ಪ 
ಪಿ . ಆರ್. 82 

ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


1. 


ರಸ್ತೆ, 


ಸ್ವತ್ತುಗಳು 


೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಸಂ : ಕಂಇ 1 ಭೂಸ್ವಾತಿ 2010 , ದಿನಾಂಕ: 20ನೇ ಫೆಬ್ರವರಿ 2010 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿವಮೊಗ್ಗ - ಹೊನ್ನಾಳಿ ರೈಲ್ವೆ ಕ್ರಾಸಿಂಗ್ (ಎಲ್. ಸಿ.48) ಗೆ ಮೇಲು ಸೇತುವೆ 
ನಿರ್ಮಾಣಗೊಳ್ಳುತ್ತಿದ್ದು ಅದಕ್ಕೆ ಕೂಡು ರಸ್ತೆ ಸಂಪರ್ಕಕ್ಕೆ ಜಮೀನು ಅಗತ್ಯವಾಗಿದೆ ಎಂದು ಭೂಸ್ವಾಧೀನಪಡಿಸಲು ಅಗತ್ಯವಾಗಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ 
ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಆರ್ (3) ಎಲ್.ಎ .ಕ್ಯೂ . ಎಸ್.ಆರ್. 2 /07 - 08 ದಿನಾಂಕ: 21 .2.2008ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 
ಮತ್ತು ಕರ್ನಾಟಕ ಕಾಯ್ದೆ 33: 1991 ರನ್ವಯ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ 1894ರ (ಕೇಂದ್ರ ಕಾಯ್ದೆ 1894ರ (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6 (1) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಕಾಯ್ದೆ ಕಲಂ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ 
ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುದೆ ಕೈಗೊಳ್ಳುವ 
ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆಯ ಕಲಂ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ , ಶಿವಮೊಗ್ಗ ಇವರ ಕಛೇರಿಯಲ್ಲಿ 
ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ 

ಹೋಬಳಿ : ಕಸಬಾ 

ಗ್ರಾಮ : ಶಿವಮೊಗ್ಗ 
ಖಾತೆದಾರರ ಹೆಸರು ಅನುಭವದಾರರು ನಿವೇಶನ/ 

ಚಕ್ಕುಬಂದಿ | 

ಅಸಿಸ್ಟೆಂಟ್ ನಂ . ಚದರಡಿಗಳು | ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ 
ಹೆಚ್. ಆರ್ . ಕೌಸಲ್ಯ ಕೋಂ 

( 539/595 /2352 12090 - 5 

| ಬ್ಲಾಕ್ 2 ಬ್ಲಾಕ್ ಬ್ಲಾಕ್ | 
ಹೆಚ್. ವಿ. ರಾಮಚಂದ್ರ ಶಾಸ್ತ್ರಿ 

541/597/ 2352 /2 
ಹರಿಣಾಕ್ಷಿ ಆರ್. ಬಿನ್ ಹೆಚ್. ವಿ ರಾಮಚಂದ್ರಶಾಸ್ತಿ 
ಕಾರ್ಯದರ್ಶಿ 

226 /2261745 | 6795 | ಉಳಿಕೆ ಜಾಗ ( ಬ್ಲಾಕ್ 3ಎ | ಬ್ಲಾಕ್ 1,2 ಬ್ಲಾಕ್ 3ಎ 
ಕರ್ನಾಟಕ ರಾಜ್ಯಸರ್ಕಾರಿ ನೌಕರರ ಸಂಘ, 
ಜಿಲ್ಲಾ ಶಾಖೆ , ಶಿವಮೊಗ್ಗ 
| ಹೆಚ್. ಡಿ ಉದಯ ಶಂಕರ್‌ಶಾಸ್ತಿ ಬಿನ್ 

16/ 4 - 16 / 4 , 

ಉಳಿಕೆ ಜಾಗ ಹಳೇ ರಸ್ತೆ ಬ್ಲಾಕ್ 3ಎ ಬ್ಲಾಕ್ 6 
ಹೆಚ್. ಬಿ. ದತ್ತಾತ್ರೇಯ ಶಾಸ್ತ್ರಿ 

1111 


ಒಟ್ಟು 


ಸ್ವಂತ 


ಸ್ವಂತ 


ಸ್ವಂತ 


6271 


೪೨೭ 


ಸ್ವಂತ 


ಒಟ್ಟು 

ಚಕ್ಕುಬಂದಿ 
| ಚದರಡಿಗಳು | ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ | 
( 22884 - 25 | ಉಳಿಕೆ ಜಾಗ ಹಳೇ ರಸ್ತೆ ಬ್ಲಾಕ್ 67, 5 ಬ್ಲಾಕ್.13/14 

15 /10 / 1 / 

127 
502 - 25 | ಬ್ಲಾಕ್ 10 

ಬ್ಲಾಕ್ 8 | 


420 


ಬ್ಲಾಕ್ 7 


ನಗರಸಭೆ 


ಹಳೇ ರಸ್ತೆ 


| 756 


| 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರು ನಿವೇಶನ / 

ಅಸಿಸ್ಟೆಂಟ್ ನಂ . 
( ಹೆಚ್. ಡಿ ಮೋಹನ ಶಾಸ್ತಿ ಬಿನ್ 

| 16/ 3 - 16/ 3 
ಹೆಚ್.ವಿ. ದತ್ತಾತ್ರೇಯ ಶಾಸ್ತ್ರಿ 

1111 
5 ನಗರಸಭೆ 

ಪುರುಷೋತ್ತಮ ನಗರಸಭೆ 

ಬಿನ್ ಸಂಪಂಗಿ . ನಿವೇಶನ 
ನಗರಸಭೆ 

ಮೆಹಬೂಬ್ 376 /376 
ಸಾಬ್ ಬಿನ್ 

(2381 ನಿವೇಶನ7 

ಚಮನ್ ಸಾಬ್ 
| 7 | ಗೌಸ್ ಅನ್ವರ್ ಸಾಬ್ 

ಸ್ವಂತ 

527 /1 ,390/ 

ನಿವೇಶನl 
ನಗರಸಭೆ 

ಲಕ್ಷ್ಮಿ ಕೋಂ | 370 / 370/ 2375 

ಆರುಗಂ ನಿವೇಶನ 1 
ನಗರಸಭೆ 

ಭೋಜರಾಜ್ 371 / 371 / 2376 

ತಾಯಿ ತಾಯಕ್ಕ ನಿವೇಶನ2 
ನಗರಸಭೆ 

| ಗಿರಿಯಪ್ಪ ಬಿನ್ | 372 / 372 / 
ಯಾಲಕಪ್ಪ 2377 

ನಿವೇಶನ 
ನಗರಸಭೆ 

ಪೂಜಾ 

373/ 373 / 
ವೆಂಕಟಯ್ಯ ಬಿನ್ 2378 

ಬಸವಯ್ಯ ನಿವೇಶನ4 
12 | ನಗರಸಭೆ 

ಹುಚ್ಚಪ್ಪ ಬಿನ್ 374 /374 / 2379 
ನರಸಪ್ಪ 

ನಿವೇಶನ 
| ಹನುಮಂತಯ್ಯ ಬಿನ್ ಹನುಮಯ್ಯ 

ಸ್ವಂತ 

531/ 2381 
2401 


ಬ್ಲಾಕ್ 11 
ಬ್ಲಾಕ್ 12 


ಬ್ಲಾಕ್ ಎ ಬ್ಲಾಕ್ 8/7 
ಬ್ಲಾಕ್ 10 ಬ್ಲಾಕ್ 7 


| 285 


285 


ಬ್ಲಾಕ್ 13 


| ಬ್ಲಾಕ್ 11 
| ಬ್ಲಾಕ್ 11 


ಬ್ಲಾಕ್ 7 


( 275 


ಬ್ಲಾಕ್ 14 


| ಬ್ಲಾಕ್ I2 


| ಬ್ಲಾಕ್ 7 


265 


ಬ್ಲಾಕ್ 15 


ಬ್ಲಾಕ್ 13 17 


265 


ಬ್ಲಾಕ್ 16 


ಬ್ಲಾಕ್ 16 


| ಬ್ಲಾಕ್ 14 


ಬ್ಲಾಕ್ 14 


ರಸ್ತೆಗೆ 


ರಸ್ತೆ 
| ರಸ್ತೆ 


23 . 


ಬ್ಲಾಕ್ 17 


ಬ್ಲಾಕ್ 15 


ರಸ್ತೆ (7 


ಭಾಗ - ೬ 


ಒಟ್ಟು 


ಚದರಡಿಗಳು 


ಚಕ್ಕುಬಂದಿ | 
ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ 
ಬ್ಲಾಕ್ 18 | ಬ್ಲಾಕ್ 16 ರಸ್ತೆ 7 ರಸ್ತೆ 


245 


215 


ಬ್ಲಾಕ್ 19 


ಬ್ಲಾಕ್ 17 


ಸ್ವಂತ 


498 


ಬ್ಲಾಕ್‌ 20 


ಬ್ಲಾಕ್ 18 


| 


350 


ಹಳೆ ರಸ್ತೆ 


ಬ್ಲಾಕ್ 19 


೪೨೮ 

ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೧೧, ೨೦೧೦ 
ಖಾತೆದಾರರ ಹೆಸರು 

ಅನುಭವದಾರರು ನಿವೇಶನ / 

ಅಸಿಸ್ಟೆಂಟ್ ನಂ . 
14 | ನಗರಸಭೆ 

ಮುನ್ನಾ 375 /375 / 

2380ನಿವೇಶನ6 
15 ಗಂಗಯ್ಯ ಬಿನ್ ಹುಚ್ಚಯ್ಯ 

570 

ನಿವೇಶನ 9 
16 ಎಂ . ಸರಸ್ವತಮ್ಮ ಕೋಂ ಮಾರಪ್ಪ 

368/ 368/ 2385 

ನಿವೇಶನ 1011 
17 | ಮುಜಾಹಿದ್ ಹುಸೇನ್ ಸಾಬ್ ಬಿನ್ ಹಾಜಾಲಿ ಸ್ವಂತ 369/ 369 / 

2386 ನಿವೇಶನ 12 
18 | ರಹಮುನ್ನಿಸಾ ಕೋಂ ನೂರ್ ಬೇಗ್ 

441 / 441 / 

2886 
19 | ವಿಜಯಕುಮಾರ್ ಐ.ಎ ಬಿನ್ ಇರುದಯ ನಾದನ್ 

442 /442 / 

28861 
20 ಪಿ. ಲಕ್ಷ್ಮಣಪ್ಪ ಬಿನ್ ಕೃಷ್ಣಪ್ಪ 

444 /444 / 2887 
21 | ಹೆಚ್. ಸಿದ್ದಪ್ಪ 

445 /445 / 

2888 
22 ವಿನೋದ ಬಿ . ಕೋಂ ಬಸವರಾಜಪ್ಪ 

443/443/ 
ಕೆ.ಸಿದ್ದಪ್ಪ ಬಿನ್ ಪುಟ್ಟಪ್ಪ 

2878 
ಒಟ್ಟು ಚ. ಅಡಿ 


ಸ್ವಂತ 


551 


ಬ್ಲಾಕ್ 22 


ನಗರಸಭೆ 


ಸಾರ್ವಜನಿಕ 


ರ 


ಸ್ವಂತ 


450 


ಬ್ಲಾಕ್ 23 


ಬ್ಲಾಕ್ 21 


ಸ್ವಂತ 


1350 


ಬ್ಲಾಕ್ 24 


ಬ್ಲಾಕ್ 22 
ಬ್ಲಾಕ್ 23 


ರಸ್ತೆ 
ರಸ್ತೆ 


1025 


ಸ್ವಂತ 


293 - 75 


ರಸ್ತೆ 


| ಉಳಿಕೆ 


| ರಸ್ತೆ 


56336 - 75 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಪಿ .ಆರ್. 78 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

೪೨೯ 
ಕಂದಾಯ ಸಚಿವಾಲಯ 
1894ರ ಭೂಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ.17 ರೊಂದಿಗೆ ಓದಲಾದಂತೆ) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 

ನಂ .ಕಂಇ/ 09 | ಭೂಸ್ವಾಚ/2010, ದಿನಾಂಕ: 25ನೇ ಫೆಬ್ರವರಿ 2010 
1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894 ರ ( ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಯು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು- ಹರಿಹರ ಬ್ರಾಡ್‌ಗೇಜ್ ರೈಲುದಾರಿ 
ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ ( ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು , ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು- ಹರಿಹರ ರೈಲ್ವೆ ಬ್ರಾಡ್‌ಗೇಜ್ ಲೈನ್ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ 
ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ ೨ನೇ ಪ್ರಕರಣದ 
(1) ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು 
ನಿರ್ದೇಶಿಸುತ್ತದೆ. 

- ಸದರಿ ಭೂಮಿಯ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು- ಹರಿಹರ ರೈಲ್ವೆ ಬ್ರಾಡ್‌ಗೇಜ್ ಲೈನ್ ನಿರ್ಮಾಣ ಯೋಜನೆ, ಹರಿಹರ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ 

ಹೋಬಳಿ: ತೆಲಿಗಿ 

ಗ್ರಾಮ : ತೆಲಿಗಿ 
ಖಾತೆದಾರರ ಹೆಸರು ಅನುಭವ | ಸರ್ವೆ ತರಹ ಸರಹದ್ದುಗಳು ( ಸರ್ವೆ ನಂಬರು) 

ಯಾವ ದಿಕ್ಕಿಗೆ | ಭೂಸ್ವಾಧೀನದ ಒಟ್ಟು | ಆಕಾರ 
ಸಂ . ( ಹೌಸ್ ಲಿಸ್ಟ್ ರಿಜಿಸ್ಟರ್ / ಆರ್‌ಟಿಸಿ ಪ್ರಕಾರ) 

ದಾರರ | ನಂಬರು./ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭೂಸ್ವಾಧೀನ | ವಿಸ್ತೀರ್ಣ - ವಿಸ್ತೀರ್ಣ ರೂ - ಪೈ 
ಹೆಸರು ಸೈಟ್ ನಂ . 

ವಾಗಿದೆ 

ಚ - ಅಡಿ ಎ - ಸೆಂ . 
ಭಾಗ - 1 ನಿವೇಶನಗಳ ವಿವರ ( ಸರ್ವೆ ನಂಬರ್ 264 / ಬಿ3 ರಲ್ಲಿ ನಿರ್ಮಾಣ ಮಾಡಿರುವುದು) 
1. 1) ಫಾತೀಮಾ ಬೀ ಕೋಂ ಉಮೇದುಲ್ಲಾ ಸ್ವಂತ | 177 ನಿವೇಶನ | ಸೈಟ್ ನಂ . ಸೈಟ್ ನಂ . ಸೈಟ್ ನಂ . ರಸ್ತೆ ಪೂರ್ವ 30x40 1200 

196 | 176 | 178 | 
2 ) ಚಮನ್ ಬೀ ಕೋಂ ಹೆಚ್ . ಸತ್ತರ್ ಸ್ವಂತ ಸೈ . ನಂ . 178 ನಿವೇಶನ | ಸೈಟ್ ನಂ . | ಸೈಟ್ ನಂ . 1 ರಸ್ತೆ | ಸೈಟ್ ನಂ . ಪೂರ್ವ 30x40 1200 
ಸಾಬ್ 

195 | 175 

177 
3) ಕೆ. ನಾಗಮ್ಮ ಗಂಡ ಫಕ್ಕೀರಪ್ಪ ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ಸೈಟ್ ನಂ . 

ಪೂರ್ವ 30x40 | 1200 
179 

194 | 174 180 | 
4) ಕೆ. ಚಂದ್ರಪ್ಪ ಬಿನ್ ಗುರುಬಸಪ್ಪ ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ಸೈಟ್ ನಂ . 

ಪೂರ್ವ 

1200 
190 

- 203 | 183 | 189 


ರಸ್ತೆ 


ರಸ್ತೆ 


30x40 | 


ಯಾವ ದಿಕ್ಕಿಗೆ | ಭೂಸ್ವಾಧೀನದ ಒಟ್ಟು ಆಕಾರ 
ಭೂಸ್ವಾಧೀನ ವಿಸ್ತೀರ್ಣ ವಿಸ್ತೀರ್ಣ ರೂ - ಪೈ 

ವಾಗಿದೆ ಚ - ಅಡಿ ಎ - ಸೆಂ . 
ಪೂರ್ವ 30x40 1200 


ಪೂರ್ವ 


30x40 | 


1200 


201 


181 


| 


191 


ಸ್ವಂತ 


ಪೂರ್ವ 


30x40 


1200 


ಸ್ವಂತ 


ಪೂರ್ವ 


30x40 


೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವ | ಸರ್ವೆ ತರಹ 

ಸರಹದ್ದುಗಳು ( ಸರ್ವೆ ನಂಬರು) 
ಸಂ . (ಹೌಸ್ ಲಿಸ್ಟ್ ರಿಜಿಸ್ಟರ್/ಆರ್‌ಟಿಸಿ ಪ್ರಕಾರ) ದಾರರ | ನಂಬರು./ 

ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ 

ಹೆಸರು | ಸೈಟ್ ನಂ . 
5) ಪಿ. ಯುವರಾಜಪ್ಪ ಬಿನ್ ಕೊಟ್ರಬಸಪ್ಪ ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | 

ಸೈಟ್ ನಂ . 
191 1 202 | 182 

192 
6) ವಟ್ಲಹಳ್ಳಿ ಪ್ರಭುದೇವ ಬಿನ್ ಹಾಲಪ್ಪ ಸ್ವಂತ ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ಸೈಟ್ ನಂ . 

192 
1) ಬಿ. ಕಾಳಪ್ಪ ಬಿನ್ ಈರಪ್ಪ 

ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ರಸ್ತೆ ಸೈಟ್ ನಂ . 
193 - 200 | 180 

194 
8) ಕೆ.ಜಿ. ನಾಗಪ್ಪ ಬಿನ್ ಕೊಟ್ರಪ್ಪ 

| ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ಸೈಟ್ ನಂ . 
194 

199 | 179 | 193 
9) ಜೆ. ಬಸವರಾಜಪ್ಪ ಬಿನ್ ಗಂಗಪ್ಪ ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . ಸೈಟ್ ನಂ . ರಸ್ತೆ ಸೈಟ್ ನಂ . 

| 178 

196 
10) ಬಿ. ರತ್ನಮ್ಮ ಕೋಂ ಜಯಪ್ಪ 

ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . | ಸೈಟ್ ನಂ . | ಸೈಟ್ ನಂ . 
196 197 - 177 

195 
11 ) ಎಂ . ನಾಗಪ್ಪ ಬಿನ್ ನಿಂಗಪ್ಪ 

ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . 

ಖಾಲಿ ಜಾಗ | ರಸ್ತೆ 
316 

317 ಸೈಟಿನ 

ಉಳಿದ 

ಜಾಗ. 
12 ) ಈ . ಗಂಗಾಧರ ಬಿನ್ ವಾಸುದೇವಪ್ಪ 

| ಸೈಟ್ ನಂ . ನಿವೇಶನ | ಸೈಟ್ ನಂ . ಇದೇ ಖಾಲಿ ಜಾಗ. ರಸ್ತೆ 
- 317 

318 | ಸೈಟಿನ 

ಉಳಿದ 


1200 


ಪೂರ್ವ 


30x40 


1200 


195 


* 


198 


ರಸ್ತೆ 


ಪೂರ್ವ 


30x40 | 


1200 


ಇದೇ 


ಪೂರ್ವ 


20x30 | 


600 


ಸ್ವಂತ 


ಪೂರ್ವ 


20x30 


| | 


600 


ಜಾಗ. 


13 ) ಈಡಿಗರ ಶಿವಾಜಿ ಬಿನ್ ಫಕ್ಕೀರಪ್ಪ 


] ಸ್ವಂತ 


ಸೈಟ್ ನಂ . ನಿವೇಶನ | 


ರಸ್ತೆ 


ಪೂರ್ವ | 


20x30 


600 


| ಸೈಟ್ ನಂ . | ಖಾಲಿ ಜಾಗ | 

316 


ಇದೇ 
ಸೈಟಿನ 
ಉಳಿದ 


317 


ಜಾಗ 


೪೩೧ 


ದಕ್ಷಿಣ 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 
ಖಾತೆದಾರರ ಹೆಸರು ಅನುಭವ | ಸರ್ವೆ ತರಹ 

ಸರಹದ್ದುಗಳು ( ಸರ್ವೆ ನಂಬರು) 
| ( ಹೌಸ್ ಲಿಸ್ಟ್ ರಿಜಿಸ್ಟರ್ / ಆರ್‌ಟಿಸಿ ಪ್ರಕಾರ ) 

ದಾರರ ( ನಂಬರು ./ 

ಪೂರ್ವ | ಪಶ್ಚಿಮ | ಉತ್ತರ 

ಹೆಸರು | ಸೈಟ್ ನಂ . 
14 ) ಎಂ . ಬಸವರಾಜಪ್ಪ ಬಿನ್ ರುದ್ರಪ್ಪ ಸ್ವಂತ | ಸೈಟ್ ನಂ . ನಿವೇಶನ ಇದೇ ಸೈಟ್ ನಂ . | ಖಾಲಿ ಜಾಗ | 

318 

317 
ಉಳಿದ 


ಯಾವ ದಿಕ್ಕಿಗೆ | ಭೂಸ್ವಾಧೀನದ ಒಟ್ಟು ಆಕಾರ 
ಭೂಸ್ವಾಧೀನ | ವಿಸ್ತೀರ್ಣ | ವಿಸ್ತೀರ್ಣ ರೂ - ಪೈ 

ವಾಗಿದೆ ಚ - ಅಡಿ ಎ - ಸೆಂ . 
ಪೂರ್ವ 20x30 | 600 


ರಸ್ತೆ 


ಸೈಟಿನ 


ಜಾಗ. 


15) ಪಿ . ಮಂಜಪ್ಪ ಬಿನ್ ಕೊಟ್ರಬಸಪ್ಪ 


ಇದೇ 


ಪೂರ್ವ | 


20x30 


600 


319 


ಸ್ವಂತ | ಸೈಟ್ ನಂ . ನಿವೇಶನ | ಸೈಟ್ ನಂ . 

ಖಾಲಿ ಜಾಗ. 
318 

ಸೈಟಿನ 
ಉಳಿದ 

ಜಾಗ. 
ಸ್ವಂತ | ಸೈಟ್ ನಂ . ನಿವೇಶನ ಇದೇ | ಸೈಟ್ ನಂ . | ಖಾಲಿ ಜಾಗ 
319 

318 
ಉಳಿದ 


16) ಈ . ಶೇಖಪ್ಪ ಬಿನ್ ಹುಚ್ಚಪ್ಪ 


ಪೂರ್ವ 


20x30 | 


- 600 


ಸೈಟಿನ 


ಜಾಗ. 


17) ಎಸ್ . ರಮೇಶ್ ಬಿನ್ ಫಕ್ಕೀರಪ್ಪ 


ಸ್ವಂತ | ಸೆಟ್ ನ 


ಇದೇ 


ಖಾಲಿ ಜಾಗ 


ಸ 


ಪೂರ್ವ | 


20x30 | 


600 


ಸೈಟ್ ನಂ . ನಿವೇಶನ | ಸೈಟ್ ನಂ . 

320 


319 


ಸೈಟಿನ 


ಉಳಿದ 


ಜಾಗ. 


18 ) ಸಕ್ರಿ ಸುರೇಶ ಬಿನ್ ಗಿಟುಕಪ 


ಇದೇ 


ಪೂರ್ವ | 


0x30 


| 


600 | 


P 


។ 


ಸ್ವಂತ || ಸೈಟ್ ನಂ . ನಿವೇಶನ 

320 


ಸೈಟ್ ನಂ . | ಖಾಲಿ ಜಾಗ. 

319 


ಸೈಟಿನ 


ಉಳಿದ 
ಜಾಗ. 


ಇದೇ 


ಖಾಲಿ ಜಾಗ 


ಪೂರ್ವ 


20x30 


19 ) ಪೆದ್ದಪ್ಪರ ಬಸವರಾಜ ಬಿನ್ 
ಹನುಮಂತಪ್ಪ 


ಸ್ತೆ 


600 


ಸ್ವಂತ | ಸೈಟ್ ನಂ . ನಿವೇಶನ | 

320 


ಖಾಲಿ 
ಜಾಗ 


ಸೈಟಿನ 


ಉಳಿದ 
ಜಾಗ. 


ಒಟ್ಟು ನಿವೇಶನಗಳ ವಿಸ್ತೀರ್ಣ 


17400 | 17400 


- 


ಸ್ವಂತ 


೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧, ೨೦೧೦ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವ | ಸರ್ವೆ ತರಹ ಸರಹದ್ದುಗಳು (ಸರ್ವೆ ನಂಬರು) 

ಯಾವ ದಿಕ್ಕಿಗೆ ಭೂಸ್ವಾಧೀನದ ಒಟ್ಟು | ಆಕಾರ 
ಸಂ . ( ಹೌಸ್ ಲಿಸ್ಟ್ ರಿಜಿಸ್ಟರ್ /ಆರ್‌ಟಿಸಿ ಪ್ರಕಾರ ) ದಾರರ ನಂಬರು./ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ 

ಭೂಸ್ವಾಧೀನ | ವಿಸ್ತೀರ್ಣ ವಿಸ್ತೀರ್ಣ ರೂ - ಪೈ 
ಹೆಸರು | ಸೈಟ್ ನಂ . 

ವಾಗಿದೆ ಚ - ಅಡಿ ಎ - ಸೆಂ . 

ಭಾಗ - 2 ಕೃಷಿ ಜಮೀನುಗಳ ವಿವರ 
3 | ಕೆಂಚನಗೌಡ್ರ ಸುನೀತವ್ವ ಬಿನ್ ವೀರಪ್ಪ 

302 / ಬಿ4 ಖುಷ್ಠಿ | ರಿ ಸ ನಂ . | ರಾಗಿ ಈಗಾಗಲೇ ರಿ . ಸ. ನಂ . ಪೂರ್ವ | 0 - 23 | 0 - 23 | 0 - 19 | 

302 / ಎ | ಮಸ್ಥವಾಡಕ್ಕೆ ಸ್ವಾಧೀನ 302 / ಬಿ5 

ಹೋಗುವ ಪಡಿಸಿಕೊಂಡ 

ರಸ್ತೆ ಪ್ರದೇಶ 
ಕಾಗದ್ದರ ಬುಡೇನ್ ಬೀ ಕೋಂ ಮಹಬೂಬ್ | ಸ್ವಂತ 67 / ಎ ಖಿನ್ನಿ | ಈಗಾಗಲೇ | ರಿಸ. ನಂ . 68 

ಇದೇ 

ರಿ . ಸ. ನಂ . ಪಶ್ಚಿಮ 0 - 16 | 0 - 16 | 0 - 74 
ಸಾಬ್ 

ಭೂ 

ರಿ . ಸ. ನಂ . ನ 67 / ಬಿ 
ಸ್ವಾಧೀನ 

ಉಳಿದ 
ಪಡಿಸಿ 

ಜಮೀನು 
ಕೊಂಡ 

ಪ್ರದೇಶ 
6 | ಆರ್‌. ಚನ್ನಬಸಪ್ಪ ಬಿನ್ ಬಸಪ್ಪ 

ಸ್ವಂತ | 75 / ಬಿ | ಖುಷಿ ರಿ . ಸ. ನಂ . ರಿ . ಸ. ನಂ . ಇದೇ ( ರಿ. ಸ. ನಂ . | ಪಶ್ಚಿಮ | 1 - 32 | 1 - 32 | 

80 / ಬಿ | 68 ರಸ್ತೆ ರಿ . ಸ. ನಂ . ನ ( 76 

ಉಳಿದ 

ಜಮೀನು 
ಆರ್. ರೇವಪ್ಪ ಬಿನ್ ಸಣ್ಣ ಹಾಲಪ್ಪ | ಸ್ವಂತ | 80 / ಬಿ | ಖುಷ್ಠಿ 

ರಿ . ಸ. ನಂ . ಇದೇ 

ಇದೇ ಪಶ್ಚಿಮ 0 - 82 | 0 - 82 5 - 59 
75 / ಬಿ 81 ರಸ್ತೆ ರಿ . ಸ . ನಂ . ನ ರಿ . ಸ . ನಂ . ನ 

ಉಳಿದ ಉಳಿದ 

ಜಮೀನು ಜಮೀನು 
ಒಟ್ಟು ಜಮೀನಿನ ವಿಸ್ತೀರ್ಣ 

2 - 53 2 - 53 | 11 - 03 
ಘೋಪ್ಲಾರೆ. 
ನಿವೇಶನಗಳ ವಿಸ್ತೀರ್ಣ 

17,400 - 00 ಚ. ಅಡಿಗಳು 
ಕೃಷಿ ಜಮೀನುಗಳ ವಿಸ್ತೀರ್ಣ 2 - 53 ಎಕರೆ - ಸೆಂಟ್ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್‌. 81 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


4 -ST 


